ಚುಕ್ಕೆ ಗುರುತಿಲ್ಲದ 
ಸದಸ್ಕರ ಹೆಸರು 
ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಪಶ್ನೆ ಸಂಖ್ಯೆ 


. ಕರ್ನಾಟಕ ವಿಧಾನ ಪರಿಷತ್ತು 


Ep) 


1250 - 

ಶ್ರೀ ಎನ್‌. ರವಿಕುಮಾರ್‌ 

08/03/2022 

ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


ಕ್ರ 

ಸಂ. ಪಕ್ನೆ | ಉತ್ತರ 

(ಅ) | ಕಳೆದ 3 ವರ್ಷಗಳಲ್ಲಿ ಎಷ್ಟು]ಕಳೆದ್‌ "ಮೂರು "ವರ್ಷಗಳಲ್ಲಿ ರಾಜ್ಯದಲ್ಲ ಈ ಕೆಳಕಂಡ ಗ್ರಾಮ 
ಗ್ರಾಮ , ಪಂಚಾಯಿತಿಗಳು ಪಂಚಾಯಿತಿಗಳನ್ನು ಪುರಸಭೆಗಳನ್ನಾಗಿ ಮೇಲ್ಬರ್ಜೆಗೇರಿಸಲಾಗಿದೆ: 
ಪುರಸಭೆಗಳಾಗಿವೆ; 1. ದಕ್ಷಿಣ ಕನ್ನಡ ಜಿಲ್ಲೆಯ ಸೋಮೇಶ್ವರ ಗ್ರಾಮ ಪಂಚಾಯಿತಿಯನ್ನು 
(ಜಿಲ್ಲಾವಾರು ವಿವರ ಸೋಮೇಶ್ವರ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 
ನೀಡುವುದು) . 2. ಬೆಂಗಳೂರು ನಗರ ಜಿಲ್ಲೆಯ ಮಾದವಾರ & ಸಿದ್ದನಹೊಸಹಳ್ಳಿ ಗ್ರಾಮ 

A --  -ಪಂಚಾಯಿತಿಗಳೊಂದಿಗೆ---. ಮಾಡನಾಯಕನಹಳ್ಳಿ- "ಗ್ರಾಮ 

ಪಂಚಾಯಿತಿಗಳನ್ನೊಳಗೊಂಡು ರೂಪಿಸಲಾಗಿದ್ದ ಮಾದನಾಯಕನಹಳ್ಳಿ 
ಪುರಸಭೆಗೆ ಲಕ್ಷ್ಮೀಪುರ, ಚಿಕ್ಕಬಿದರಕಲ್ಲು ಮತ್ತು ಶ್ರೀಕಂಠಪುರ ಗ್ರಾಮ 
ಪಂಚಾಯಿತಿಗಳನ್ನು ಸೇರ್ಪಡೆಗೊಳಿಸಿ ಮಾದನಾಯಕನಹಳ್ಳಿ 
ನಗರಸ ಭೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 

.-3. ಬೆಂಗಳೂರು ನಗರ ಜಿಲ್ಲೆಯ ಸೊಣ್ಣಪನಹಳ್ಳಿ ಗ್ರಾಮ ಪಂಜಾಯಿತಿಯನ್ನು 
ಹುಣಸಮಾರನಹಳ್ಳಿ ಗ್ರಾಮ ಪಂಚಾಯಿತಿಯೊಂದಿಗೆ ಸೇರ್ಪಡೆಗೊಳಿಸಿ 
ಹುಣಸಮಾರನಹಲಿ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 

4. ಬೆಂಗಳೂರು ನಗರ ಜಿಲ್ಲೆಯ ಸೋಮಸಶೆಟ್ಟಿಹಳ್ಳಿ ಗ್ರಾಮ 
ಪಂಚಾಯಿತಿಯನ್ನು . ಚಿಕ್ಕಬಾಣಾವರ ಗ್ರಾಮ ಪಂಚಾಯಿತಿಯೊಂದಿಗೆ 
ಸೇರ್ಪಡೆಗೊಳಿಸಿ ಚಿಕ್ಕಬಾಣಾವರ ಪುರಸಭೆಯನ್ನಾಗಿ 
ಮೇಲ್ಪರ್ಜೆಗೇರಿಸಲಾಗಿದೆ. " 

(ಆ) | ಗ್ರಾಮ ಪಂಜಾಯತಗಳನ್ನು ಕರ್ನಾಟ ಪುರಸಭೆಗಳ ಅಧಿನಿಯಮ 1964ರ ಕಲಂ 30. 3(2) ರಲ್ಲಿ 
ಪುರಸಭೆಗಳನ್ನಾಗಿ ನಿರ್ದಿಷ್ಟಪಡಿಸಿರುವ ಮಾನದಂಡಗಳನ್ನಯ ಪುರಸಭೆಯನ್ನಾಗಿ ಪರಿವರ್ತಿಸಲು 
ಪರಿವರ್ತಿಸಲು ಬೇಕಾದ | ಜನಸ ೦ಖ್ಯೆಯು 20,000 ಕ್ಕೆ ಕಡಿಮೆ ಇಲ್ಲದಂತೆ ಹಾಗೂ 50,000 ಕ್ಕೆ 
| ಜನಸಂಖ್ಯೆ ಎಷ್ಟು ಹೆಚ್ಚಲ್ಲದಂತಿರಬೇಕು. 

(ಇ) | ಗ್ರಾಮ ಪಂಚಾಯತ್‌ಗಳನ್ನು ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964ರ ಕಲಂ 357(ಬಿ) ರನ್ನಯ 
ಪುರಸಭೆಯನ್ನಾಗಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ತೆರವು ಮಾಡುವ ವ್ಯಕ್ತಿಗಳನ್ನೊಳಗೊಂಡ 
ಪರಿಗಣಿಸಿದ ಬಳಿಕ | ಮಧ್ಯಕಾಲೀನ ಕೌನ್ಸಿಲ್‌ನ್ನು ರಚಿಸಬೇಕಿರುತ್ತದೆ. ಮಧ್ಯಕಾಲೀನ ಕೌನ್ಸಿಲ್‌ ರಚಿಸಲು 
ಚುನಾವಣೆ ನಡೆಸಲು ಅವಕಾಶವಿಲ್ಲದಿದ್ದಲ್ಲಿ ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964 ರ ಕಲಂ- 
ಬೇಕಾಗುವ 315 ರನ್ನಯ ಆಡಳಿತಾಧಿಕಾರಿಗಳನ್ನು ನೇಮಿಸಬೇಕಿರುತ್ತದೆ. 
ಕಾಲಾವಧಿಯೆಷ್ಟು? ಕಲಂ-358 ರನ್ವಯ ಮಧ್ಯಕಾಲೀನ ಕೌನ್ಸಿಲ್‌ ರಚನೆಗೊಂಡ ದಿನಾಂಕದಿಂದ 6 

ತಿಂಗಳುಗಳ ಅವಧಿಯೊಳಗೆ ಹೊಸ ಮುನ್ಸಿಪಲ್‌ ಕೌನ್ನಿಲ್‌ನ್ನು ರಚಿಸುವ ಬಗ್ಗೆ 

ಚುನಾವಣೆ ಪ್ರಕ್ರಿಯೆ ಕೈಗೊಳ್ಳಬೇಕಾಗುತ್ತದೆ. 


-2- ' 


ಆಯಾ' ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಪುರಸಭೆಯ 
ವಾರ್ಡ್‌ವಾರು ಕ್ಷೇತ್ರ ಪುನರ್‌ ವಿಂಗಡಣೆ ಮಾಡಿ ಅಗತ್ಯ ಜನಸಂಖ್ಯೆ 
ಮಾಹಿತಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ ನಂತರ ನಿಯಮಾನುಸಾರ 
ವಾರ್ಡ್‌ವಾರು ಮೀಸಲಾತಿಯನ್ನು ನಿಗದಪಡಿಸಲಾಗುತ್ತದೆ. ಆನಂತರ 
ಚುನಾವಣಾ ಆಯೋಗದಿಂದ ಚುನಾವಣೆಗಳನ್ನು - ನಡೆಸಲು 


ಸಂಖ್ಯೆ: ನಅಇ 18 ಎಲ್‌ಸಿಕ್ಕೂ 2022 | 


ಕ್ರಮವಹಿಸಲಾಗುತ್ತದೆ. 
pe 


4 ASO N 
(ಎನ್‌. ನಾಗರಾಜ್ರುಓಿಲೆ ಟಿ 
ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆಗಳು ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


